ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 2030 


- ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


: ಶ್ರೀ ಪ್ರಕಾಶ್‌ ಕೆ.ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


. ಉತ್ತರಿಸುವ ದಿನಾಂಕ 


J 


: 17.03.2022 


. ಉತ್ತರಿಸುವ ಸಚಿವರು 


; ಗೃಹ ಸಚಿವರು 


ಕ್ರ.ಸಂ. ಪ್ರಶ್ನೆ 


ಉತ್ತರ 


ಅ) | ರಾಜ್ಯದಲ್ಲಿ ಒಟ್ಟು ಎಷ್ಟು ಸಹಾಯಕ 
ಸರ್ಕಾರಿ ಅಭಿಯೋಜಿಕರ, ಹುದ್ದೆಗಳು 


ಖಾಲಿ ಇದೆ, 


ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗಳ ಮಾಹಿತಿ: 


ಮಂಜೂರಾದ / ಭರ್ತಿಯಾದ ಹುದ್ದೆಗಳು| ಬಾಲಿ 
ಹುದ್ದೆಗಳು ಹುದ್ದೆಗಳು 


ಖಾಯಂ [| ಗುತ್ತಿಗೆ 
515 . 156 233 126 


ಸಾಲಿನಲ್ಲಿ `ಸಡೆದ 


ಪ್ರಕ್ರಿಯೆಯಲ್ಲಿ 


[5 


2013ನೇ 

ನೇಮಕಾತಿ 
ಅಕ್ರಮವಾಗಿರುವುದು 
ಗಮನಕ್ಕೆ ಬಂದಿದೆಯೇ; 


ಆ) 


ಸರ್ಕಾರದ 


ಈ ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


ಇ) 


ಬಂದಿದೆ. 2014ನೇ ಸಾಲಿನಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳ | 
ಆಯ್ಕೆಗೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇಲ್ಲಿ 
ಪ್ರಕರಣವು ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿನ 61 ಸಹಾಯಕ ಸಕಾರಿ! 
ಅಭಿಯೋಜಕರುಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಮಾನ್ಯ ಕರ್ನಾಟಕ 
ಲೋಕಾಯುಕ್ತಕ್ಕೆ ವಹಿಸಲಾಗಿರುತ್ತದೆ. ಮುಂದುವರೆದು, 61 ಸಹಾಯಕ ಸರ್ಕಾರಿ 
ಅಭಿಯೋಜಕರುಗಳಲ್ಲಿ ಒಬ್ಬರು ನಿಧನ ಹೊಂದಿದ್ದು, ಉಳಿದ 60 ಸಹಾಯಕ 
ಸರ್ಕಾರಿ ಅಭಿಯೋಜಕರುಗಳನ್ನು ಅಮಾನತ್ತಿನಲ್ಲಿರಿಸಲಾಗಿದೆ. 


ಈ) | ಹೊಸದಾಗಿ ಸರ್ಕಾರಿ 
ಅಭಿಯೋಜಕರನ್ನು ಭರ್ತಿ ಮಾಡಲು 
ಸರ್ಕಾರ ಕೈಗೊಂಡಿರುವ 


ಕ್ರಮಗಳೇನು? (ವಿವರ ನೀಡುವುದು) 


ಅಭಿಯೋಗ ಇಲಾಖೆಯಲ್ಲಿ ಖಾಲಿ ಇರುವ 205 ಸಹಾಯಕ ಸರ್ಕಾರಿ 
ಅಭಿಯೋಜಕರ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಈಗಾಗಲೇ ಪ್ರಾಥಮಿಕ 
ಪರೀಕ್ಷೆ ನಡೆದಿದ್ದು, ಮುಖ್ಯ ಪರೀಕ್ಷೆಗೆ ದಿನಾಂಕ:29.0.2022 ಹಾಗೂ 
30.01.2022ಕ್ಕೆ ನಿಗದಿಪಡಿಸಿದ್ದು, ಕೋವಿಡ್‌ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದು, 
ಸದರಿ ಉದ್ದೇಶಿತ ಮುಖ್ಯ ಪರೀಕ್ಷೆಯನ್ನು 2022ನೇ ಸಾಲಿನ ಏಪ್ರಿಲ್‌ - ಜೂನ್‌ 
ಅವಧಿಯಲ್ಲಿ ನಿಗದಿಪಡಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು 


ಒಇ 88 ಪಿಪಿಇ 202: 


Ju {ue 
(ಆರ (ಲ 


ಗೃಹ ಸಚಿವರು 


